ಕರ್ನಾಟಿಕ ವಿಧಾನ ಪರಿಷತ್ತು 
- ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 938 


ಸದಸ್ಯರ ಹೆಸರು : ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ ( ವಿಧಾನ, ಸಭೆಯಿಂದ ; 
: | ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾ೦ಕ : 20.09.2021 
ಉತ್ತರಿಸುವ ಸಚಿವರು : ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 
KERR K 
_ ಪ್ರಶ್ನೆ ಉತ್ತರ 11 
73 Tವೀಡರ್‌ ಜಲ್ಲಯನ್ನನ ರೈತರ! . ಗುಲರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ವ್ಯಾಪಿಯ |. 
ಬೆಳೆಗಳಿಗೆ `ಸಮರ್ಪಕವಾಗಿ ಬೀದರ್‌ ಜಿಲ್ಲೆಯ ರೈತರ ನೀರಾವರಿ ಪಂಪ್‌ಸೆಟ್‌ಗಳಿಗೆ ಪ್ರತಿನಿತ್ಯ 


ವಿದ್ಯತ್‌ ವನೀಡದಿರುವುದರಿಂದ | ನಿರಂತರವಾಗಿ 7 ಗಂಟೆಗಳ ಕಾಲ 3 ಫೇಸ್‌. ವಿದ್ಯುತ್‌ನ್ನು 
ಬೆಳೆದ ಬೆಳೆಗಳು ಸುಮಾರು | ಸರಬರಾಜು ಮಾಡಲಾಗುತ್ತಿದೆ. ಪ್ರಸ್ತುತ` 7 ಗಂಟೆಗಳಿಗಿಂತ 
ಪ್ರಮಾಣದಲ್ಲಿ ನಾಶವಾಗುತ್ತಿದ್ದು, | ಹೆಚ್ಚಿನ ಅವಧಿಯ ವಿದ್ಯುತ್‌ ಪೂರೈಸುಪ ಪ್ರಸ್ತಾವನೆ ಸರ್ಕಾರದ! 
ಹೆಚ್ಚಿನ ಸಮಯ ವಿದ್ಯುತ್‌ | ಮುಂದೆ ಇರುವುದಿಲ್ಲ. ! 
ನೀಡಲು ಸರ್ಕಾರ ಕೈಗೊಂಡಿರುವ 


ಕ್ರಮಗಳೇನು: (ವಿವರ| | 

ನೀಡುವುದು) _ § ll 
ಆ) [2015 ರಿಂದ 2021 ರವರೆಗೆ ಬೀದರ್‌ 2015 ರಿಂದ 2021 ರ ವರೆಗೆ ಬೀದರ್‌ ಜಿಲ್ಲೆಯಲ್ಲಿ ಕೊಳಣಿ ' 

ಜಿಲ್ಲೆಯಲ್ಲಿ ಬಾವಿ/ಕೊಳವೆ | ಬಾವಿಗಳಿಗೆ ಸಂಪರ್ಕ ಕಲ್ಪಿಸಲು ಅರ್ಜಿ ಸಲ್ಲಿಸಿರುವ ರೈತಕ 

ಬಾವಿಗಳಿಗೆ ಸಂಪರ್ಕ ಕಲ್ಪಿಸಲು | ಸಂಖ್ಯೆ - 8183, ಸಂಪರ್ಕ ಕಲ್ಪಿಸಲಾದ ಸಂಖ್ಯೆ - 7577, ರೈತಥ | 

ಅರ್ಜಿ ಸಲ್ಲಿಸಿರುವ ರೈತರ ಸಂಖ್ಯೆ | ಹೆಸರುಗಳ ಮಾಹಿತಿ ಅಗಾದವಾಗಿರುವುದರಿಂದ 

ಎಷ್ಟು: (ತಾಲ್ಲೂಕುವಾರು ರೈತರ | ತಾಲ್ಲೂಕುವಾರು ರೈತರ ಸಂಖ್ಯೆಯ ವಿವರಗಳನ್ನು. 

ಹೆಸರು, ವಿಳಾಸದೊಂದಿಗೆ ಅನುಬಂಧದಲ್ಲಿ ಒದಗಿಸಲಾಗಿದೆ. 

ವರ್ಷವಾರು ಮಾಹಿತಿ » 

ನೀಡುವುದು) ಬಾಕಿ ಉಳಿದಿರುವ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು) 


ಇ) | ರೈತರಿಂದ ಬಂದಿರುವ ಅರ್ಜಿಗಳ ವಿಳಂಬಕ್ಕೆ ಕಾರಣಗಳು ಕೆಳಗಿನಂತಿವೆ. 
ಪೈಕ ಎಷ್ಟು ರೈತರಿಗೆ | * ಬೆಳೆದು ನಿಂತ ಪೈರುಗಳು / ರೈತರಿಂದ ವಿದ್ಯತ್‌ ಮಾರ್ಗ 


ಇಲ್ಲಿಯವರೆಗೆ ಸಂಪರ್ಕ ನಿರ್ಮಾಣಕೆ ತಕರಾರು 
ಕಲ್ಪಿಸಲಾಗಿದ: - ವಿಳಂಬಕ್ಕೆ | * ಅವಶ್ಯವಿರುವ . ಶುಲ್ಕಗಳನ್ನು ಸಕಾಲದಲ್ಲಿ "ಪಾವಢಿ: 
ಕಾರಣಗಳೇನು? (ಸ್ಪಷ್ಟವಾದ ಮಾಡದಿರುವುದು / ನಕಲಿ ದಾಖಲೆಗಳು 

ಮಾಹಿತಿಯನ್ನು ನೀಡುವುದು | * ದಾಖಲಾತಿಗಳಲ್ಲಿನ ವಿವರಗಳು ಮತ್ತು ಕ್ಷೇತ್ರದಲ್ಲಿನ 


ವಿವರಗಳು ತಾಳೆಯಾಗದಿರುವುದು (ಉದಾ: ಸರ್ಮೇ ನಂಬರ್‌) 
| * ಔರಾದ ಮತ್ತು ಭಾಲಿ, ತಾಲೂಕಿನ ಕೆಲವು ಕಡೆ ಅರಣ್ಯ | 
- " ಇಲಾಖೆಯಿಂದ ವಿದ್ಯುತ್‌ ಮಾರ್ಗ ನಿರ್ಮಾಣಕೆ, ಅನುಮತಿ! 
- ನಬೀಡದೆ.ಇರುವುದು. - | 


ಸಂಖ್ಯೆ: ಎನರ್ಜಿ 221 ಇಬಿಎಸ್‌ 2021 . LL 


(oo 
(ವಿ ಸುನಿಲ್‌ ಕುಮಾರ್‌) 
ಇಂಧನ ಹಾಗೂ ಕನ್ನಡ 

' ಮತ್ತು ಸಂಸ್ಕೃತಿ ಸಚಿವರು. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ ರವರ 
ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 938ಕ8ೆ ಅನುಬಂಧ: 


2015-16ನೇ _ ಸಾಲಿನಿಂದ 2021-22ನೇ ಸಾಲಿಸ ಆಗಸ್ಟ್‌ 21 ರವರೆಗೆ ಬೀದರ್‌ ಜಿಲ್ಲೆಯಲ್ಲಿ ಕೊಳವೆ 
" ಬಾವಿಗಳಿಗೆ ವಿದ್ಯತ್‌ ಸಂಪರ್ಕ ಕಲ್ಲಿಸಲು ಅರ್ಜಿ ಸಲ್ಲಿಸಿರುವ ಮತ್ತು ವಿದ್ಯುತ್‌ ಸಂಪರ್ಕ. ಕಲ್ಲಿಸಿರುವ 
ಕೊಳವೆ ಬಾವಿಗಳ ತಾಲ್ಲೂಕುವಾರು ವಿವರಗಳು:- 


ನೊಂದಣಿಗೊಂಡ ಅರ್ಜಿ-| ವಿದ್ಯುತ್‌ ಸಂಪರ್ಕ ಕಲ್ಪಿಸಿದ 
ಸಂಖ್ಯೆ 
336 
404 
627 
401 
ಬಸವಕಲ್ಯಾಣ 222 ಸ 192 


ಕ್ರ.ಸಂ ವರ್ಷ ತಾಲೂಕಿನ ಹೆಸರು 


2015-16 


2 2016-17 
3 2017-18 
Ky ಎ 
_ E ಬಸವಕಲ್ಯಾಣ 165 159 
ಔರಾದ 390 
248 
4 2018-19 477 
464 
73 


2019-20 


2020-21 


2021-22 


